ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ | 476 


ಸದಸ್ಯರ ಹೆಸರು -: _ ಶ್ರೀಮತಿ ವೀಣಾ ಅಚ್ಚಯ್ಯ!(ವಿಧಾನ 


ಸಭೆಯಿಂದ ಚುನಾಯಿತರಾದವರು) 


ಉತ್ತರಿಸುವ ದಿನಾಂಕ 10.12.2020 


ಉತ್ತರಿಸುವ ಸಜಿವರು ಮಾನ್ಯ ಮುಖ್ಯಮಂತ್ರಿಯವರು 


ಕ.ಸಂ. | 


ಪ್ರಶ್ನೆ | 


ಉತ್ತರ 


ಸ 


ಕೊಡವರ ಅಭಿವೃದ್ಧಿ ನಿಗಮ ಸ್ಕಾಪನೆ 
ಬಗ್ಗೆ ಸಾಕಷ್ಟು ಒತ್ತಾಯ ಇದ್ದು, ಸದರಿ 
ನಿಗಮ ಸ್ಮಾಪನೆಗೆ ಸರ್ಕಾರ ಇದುವರೆವಿಗೂ 
ಕ್ರಮವಹಿಸದಿರಲು ಕಾರಣವೇನು; 


ಹಾಗಿದ್ದಲ್ಲಿ. “ಕೊಡವರ ಅಬಿವೃದ್ಧಿ 
ನಿಗಮ” ವನ್ನು . ಪ್ರಸಕ್ತ ಆರ್ಥಿಕ 
ವರ್ಷದಲ್ಲೇ ಸ್ಥಾಪನೆ ಮಾಡಲು ಸರ್ಕಾರದ 
ಕ್ರಮ ವಹಿಸುವುದೇ 


ಇಂತಹೆ ಯಾವುದೇ ಪ್ರಸ್ತಾವನೆಯು 
ಸರ್ಕಾರದ ಮುಂದೆ ಇರುವುದಿಲ್ಲ. ' 


ಸಂಖ್ಯೆ: ಹಿಂವಕ 226 ಬಿಸಿಎ 2020 


(ಬಿ.ಎಸ್‌. ಯಡಿಯೂರಪ್ಪ) 
ಮುಖ್ಯಮಂತ್ರಿ 


